ಕರ್ನಾಟಿಕ ವಿಧಾನ ಪರಿಷತ್ತು 


01 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
02 ಸದಸ್ಯರ ಹೆಸರು 


: 503(49) 


: ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 
03 ಉತ್ತರಿಸುವ ದಿನಾ೦ಲಕ : 16.09.2021 
04 ಉತ್ತರಿಸುವ ಸಚಿವರು : ಮಾನ್ಯ ಗೃಹೆ ಸಚಿವರು 
ಕ್ರ.ಸಂ. ಪ್ರಶ್ನೆ ಉತ್ತರ | 
ಅ) ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿ, | ಅಂತಹ ಯಾವುದೇ  ಜನುವಟಿಗಾಗ ಅವಾ 


ಬಾಂಗ್ಗಾದೇಶಿ ' ಮತ್ತು ರೋಹಿಂಗ್ಯಾ ಮುಸ್ಲಿಮರು 
ಧರ್ಮದ ಹೆಸರಿನಲ್ಲಿ. ನಡೆಯುವ ಬೊಂಬಿ ಮತ್ತು 
ಗಲಭೆಗಳಲ್ಲಿ ನೇರವಾಗಿ ಭಾಗಿಯಾಗುತ್ತಿರುವುದು 
ಕುರಿತು ಸರ್ಕಾರದ ನಿಲುವೇನು; ಎಷ್ಟು ಅಕ್ರಮ 
ವಲಸಿಗರನ್ನು ಗಡಿಪಾರು ಮಾಡಲಾಗಿದೆ. 


ಕಲ್ಲಿಸಲಾಗುವುದಿಲ್ಲ. ರಾಜ್ಯದಲ್ಲಿ ಇಲ್ಲಿಯವರೆಗೆ 88 ಅಕ್ರಮ 


ವಲಸಿಗರನ್ನು ಗಡೀಪಾರು ಮಾಡಲಾಗಿದೆ. 


ಆ) 


ಕಳೆದ 3 ವರ್ಷಗಳಲ್ಲಿ ನಡೆಸಿರುವ ಕ್ರಿಮಿನಲ್‌ 
ಪ್ರಕರಣಗಳ ಸಂಖ್ಯೆ ಎಷ್ಟು; ಇದರಲ್ಲಿ ಎಷ್ಟು 
ಪ್ರಕರಣಗಳಲ್ಲಿ ಆರೋಪಿತರಿಗ ಶಿಕ್ಷಿಯಾಗಿದೆ; 


ಈ ಅಕ್ರಮವಾಗಿ ನೆಲೆಸಿರುವ ಮುಸ್ಲಿಮರು ರಾಜ್ಯದಲ್ಲಿ | ವಿವರ ತಳಕಂಡಂತಿಡೆ. 


ಇ) 


ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ಪಾಕಿಸ್ತಾನಿ, 
ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾ ಮುಸ್ಲಿಮರು 
ಭಾರತದ ಪ್ರಜೆಗಳಾಗದೇ ಇರುವುದರಿಂದ ಸರ್ಕಾರವು 
ನೀಡುವ ಉಚಿತ ಸೌಲಭ್ಯಗಳಾದ ಆರೋಗ್ಯ, ಶಿಕ್ಷಣ, 
ಆಹಾರದಂತಹ ಸೌಲಭ್ಯಗಳನ್ನು 
ಬಳಸಿಕೊಳ್ಳುವುದರಿಂದ ರಾಜ್ಯದ ಬಡ ಜನರಿಗೆ 
ಅನ್ಯಾಯವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಈ ಕುರಿತು ಸರ್ಕಾರದ ನಿಲುವೇನು? 


ರಾಜ್ಯದಲ್ಲಿ ಅಕ್ರಮವಾಗಿ ನೆಲೆಸಿರುವ ವಿದೇಶೀ ಪ್ರಜೆಗಳಿಂದ 
ಸರ್ಕಾರವು ನೀಡುವ ಉಚಿತ ಸೌಲಭ್ಯಗಳಾದ ಆರೋಗ್ಯ, ಶಿಕ್ಷಣ, 
ಪಡಿತರ ಇನ್ನಿತರೆ ಸೌಲಭ್ಯಗಳನ್ನು ಬಳಸಿಕೊಳ್ಳುತ್ತಿರುವ ಬಗ್ಗೆ 


ವರದಿಯಾಗಿರುವುದಿಲ್ಲ. 


ಜಿಲ್ಲೆ ವರ್ಷವಾರು | ದಾಖಲಾದ ಶಿಕ್ಷೆಯಾದ 
ವಿವರ ಪ್ರಕರಣಗಳ | ವಿವರ 
ಸಂಖೆ, 
ಪಾಂಗಳೂಹ 13೫ 5 01 
ನೆಗರ 2020 ವ | 
[20 01 | ~~ | 
ಷೃಸೂರು 2019 | _ 
ನಗರ [2020 0 | -- 
| 20 
ಕೆ.ಜಿ.ಎಫ್‌ 2019 01 | TT 
2020 -- - 
ET — 
ಕಾರವಾರ 2019 -- ಎ 
2020 - _ 7] 
2021 0 _ 
ರಾಮನಗರ 2019 -_ - 
2020 01 [ _- 
207 | 
ಒಟ್ಟು . 07 01 


1 
ಒಇ 290 ಪಿಎಲಬಸ್‌ 2021 


(ಆರಗ ಜ್ಞಾನೇಂದ್ರ) 
ಗೃಹ ಸಚಿವರು : 


